ಕರ್ನಾಟಕ ವಿಧಾನ ಪರಿಷತ್‌ | 


.ಸದಸ್ಕರ ಹೆಸರು : ಶ್ರೀ ವಿಜಯ ಸಿಂಗ್‌(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 693 
ಉತ್ತರ ದಿನಾಂಕ : 17.09.2021 
ಕ್ರಸಂ. ಪ್ರಶ್ನೆ ಉತ್ತರ 


| ಅ) ಬೀದರ್‌ `ಜಿಲ್ಲೆಯಲ್ಲಿ ಕಳದ 3 ವರ್ಷಗಳಾದ [ಬೀದರ ಇಗ ಇದ 3 ರ್ಷದ 
ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನೀಡಿರುವ ಶುದ್ಧ ಕುಡಿಯುವ ನೀರಿನ. ಘಟಕಗಳಿಗೆ 
ಅನುದಾನವೆಷ್ಟು ಹಾಗೂ ಎಷ್ಟು ಕುಡಿಯುವ ರೂ.477.07ಲಕ್ಷಗಳ ಅನುದಾನ ನೀಡಲಾಗಿದೆ. 

ನೀರಿನ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ; ' 


EE ಬೀದರ ಜಿಲ್ಲೆಯ ಔರಾದ(ಬಿ)-106, 


ಬಸವಕಲ್ಯಾಣ-65, ಭಾಲ್ಕಿ-60, ಬೀದರ್‌-74 ಮತ್ತು 
ಹುಮನಾಬಾದ-72 ತಾಲ್ಲೂಕುಗಳಿಗೆ" ಹೀಗೆ ಒಟ್ಟು 
377 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು 
ಸ್ಥಾಪನೆ ಮಾಡಲಾಗಿದೆ. 


ಆ [ಈ ಜಿಲ್ಲೆಯಲ್ಲಿ" ಶುದ್ದ ನಡಯುವ ನೀಕನ/ವಾದರ್‌ ಜಕ್ಲಯಕ್ಸ್‌3 ಶುದ್ಧ ಕುಡಿಯುವ'ನೀರ 
ಘಟಕ ಸ್ಥಾಪನೆಯಾದರೂ ಹಲವಾರು | ಘಟಕಗಳು ತಾತ್ಕಾಲಿಕವಾಗಿ  ದುರಸ್ಥಿಯಲ್ಲಿವೆ. 
ಕಾರಣಗಳಿಂದ ಅಲ್ಲಿನ ಜನತೆಗೆ ಕುಡಿಯುವ |2021-22ನೇ ಸಾಲಿನಲ್ಲಿ ದುರಸ್ಥಿ ಕಾಮಗಾರಿ 
ನೀರಿನ ಸೌಲಭ್ಯ ಸಿಗದಿರಲು ಕಾರಣವೇನು? ತೆಗೆದುಕೊಳ್ಳಲಾಗಿದೆ. ಕ್ರಿಯಾ ಯೋಜನೆಯು 

ಈಗಾಗಲೇ ಅನುಮೋದನೆಗೊಂಡಿದ್ದು, ಕೂಡಲೇ 
ದುರಸ್ಥಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ 
ಘಟಕಗಳನ್ನು ದುರಸ್ಥಿಪಡಿಸಿ, ಜನರಿಗೆ: ಶುದ್ಧ 
ಕುಡಿಯುವ ನೀರನ್ನು ಒದಗಿಸಲು ಕ್ರಮ 
ವಹಿಸಲಾಗುತ್ತಿದೆ. 


L 
ಸಂ:ಗ್ರಾಹನೀ೩ನೈಇ 225 ಗ್ರಾನೀಸ4)202] 
h 
p> 
ಗ್‌ 
(ಕೆ.ಎಸ್‌. ಈಶ್ವರಪು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


